ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 09-03-2021 ಪ್ರಶ್ನೆ ಸಂಖ್ಯೆ: 712(844) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀರಫುನಾಥ್‌ ರಾವ್‌ ಮಲ್ಮಾಪುರೆ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 
ವಿಷಯ: ಬಿ.ಎಸ್‌. ಎಸ್‌.ಕೆ.ಸಕ್ಕರೆ ಕಾರ್ಬಾನೆ ಸ್ಥಗಿತ 
(ಅ) ಬೀದರ್‌ ಜಿಲ್ಲೆಯ ಹುಮನಾಬಾದ ತಾಲ್ಲೂಕಿನ ಹಳ್ಳಿಕೆಡೆನಲ್ಲಿರುವ ಬಿ.ಎಸ್‌.ಎಸ್‌.ಕೆ. 


ಸಕ್ಕರೆ ಕಾರ್ಬಾನೆ ಸ್ಮ್ಥಗಿತವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ಸಂಪೂರ್ಣ 
ವಿವರ ನೀಡುವುದು) 


(ಆ) ಈ ಸಕ್ಕರೆ ಕಾರ್ಬಾನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು; 


(ಇ) ಸದರಿ ಕಾರಾನೆಯು ಪ್ರಸ್ತುತ ಸ್ಮಗಿತಗೊಂಡಿರಲು ಕಾರಣವೇನು; (ಸ್ಪಷ್ಟ ಮಾಯಿತಿ 
ನೀಡುವುದು) 


(ಈ) ಈ ಕಾರಾನೆಯು ಪುನರ್‌ ಪ್ರಾರಂಭಿಸುವ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 
(ವಿವರ ಒದಗಿಸುವುದು) 


